ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರಾಜ್ಯದ ಕೈಗಾರಿಕಗಳು ಜೀನಾ ದೇಶದಿಂದ ಆಮದು ಮಾಡಿಕೊಳ್ಳುವ ಉತ್ಪನ್ನಗಳ ಬಗ್ಗೆ 
ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


962(1088) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ರಾಜ್ಯದಲ್ಲಿನ ಕೈಗಾರಿಕೆಗಳು ಪ್ರಸ್ತುತ ಚೀನಾ ದೇಶದಿಂದ ಎಷ್ಟು ಉತ್ಪನ್ನಗಳನ್ನು ಮತ್ತು ಬಿಡಿ 
ಸಾಮಗಿಗಳನ್ನು ಆಮದು ಮಾಡಿಕೊಳ್ಳುತ್ತಿವೆ; ಮತ್ತು ಅವುಗಳ ಮೊತ್ತವೆಷ್ಟು; (ಬಿವರ ನೀಡುವುದು) 


(ಆ) ಪ್ರಸ್ತುತ ಚೀನಾ ದೇಶದಿಂದ ಆಮದು ಪ್ರಕ್ರಿಯೆಗೆ ಕೇ೦ದ್ರ ಸರ್ಕಾರ ನಿರ್ಬಂಧ ವಿಧಿಸಿದಲ್ಲಿ ಅಥವಾ 
ಆಮದು ಶುಲ್ಮ ಹೆಚ್ಚಿಸಿದ್ದಲ್ಲಿ ರಾಜ್ಯದಲ್ಲಿನ ಕೈಗಾರಿಕೆಗಳ ಪರಿಸ್ಥಿತಿ ಕುರಿತು ಸರ್ಕಾರ ಚಿ೦ತನೆ 
ನಡೆಸಿದೆಯೆಳಿ (ವಿವರ ನೀಡುವುದು) 


(ಇ) ಆ ಆಮದು ತಡೆ ಪ್ರಕ್ರಿಯೆಯಿಂದ ನಷ್ಠ ಅನುಭವಿಸುವ ಕೈಗಾರಿಕೆಗಳನ್ನು ಉತ್ತೇಜಿಸಿ, ನಿರುದ್ಯೋಗದ 
ಪ್ರಮಾಣವನ್ನು ಕಡಿಮೆ ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮವೇನು ? (ವಿವರ ನೀಡುವುದು) 


